ಕರ್ನಾಟಕ ವಿಧಾನ ಪರಿಷತು 


ಸದಸ್ಯರ ಹೆಸರು 


ಶ್ರೀ ನಸೀರ್‌ ಅಹ್ಮದ್‌ (ವಿಧಾನಸಭೆಯಿಂದ ಚುನಾಯಿತರಾದವರು) 


ಚುಕ್ಕೆ ರಹಿತ ಪ್ರಶ್ನೆ 664 
ಸಂಖ್ಪೆ 
ಉತ್ತರ ದಿನಾಂಕ 17.12.2021 
ಕ್ರ.ಸಂ ಪ್ರಶ್ನೆ ಉತ್ತರ 

ಅ) | ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲ್ಲೂಕು ಮೇಲುಕೋಟೆ | ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲ್ಲೂಕು ಮೇಲುಕೋಟೆ 
ಹೋಬಳಿಯ ಕಾಡೇನಹಳ್ಳಿ ಗ್ರಾಮಕ್ಕೆ ಶುದ್ಧ ಕುಡಿಯುವ | ಹೋಬಳಿಯ ಕಾಡೇನಹಳ್ಳಿ ಗ್ರಾಮದಲ್ಲಿ ಶುದ್ಧ ಕುಡಿಯುವ 
ನೀರಿನ ಘಟಕವನ್ನು ನಿರ್ಮಿಸಿರುವುದು ನಿಜವೇ, ಹಾಗಿದ್ದಲ್ಲಿ | ನೀರಿನ ಘಟಕವನ್ನು ನಿರ್ಮಿಸಲಾಗಿದ್ದು, ಮಾರ್ಚ್‌-2018 
ಘಟಕವು ಯಾವ ದಿನಾಂಕದಿಸಿ ದ ಪ್ರಾರಂಭವಾಗಿರುತ್ತದೆ; | ರಿಂದ ಪ್ರಾರಂಭವಾಗಿರುತ್ತದೆ. 

(ಸಂಪೂರ್ಣ ಮಾಹಿತಿ ನೀಡುವುದು) 

ಆ) | ಶುದ್ದ ಕುಡಿಯುವ ನೀರಿನ ಘಟಕವನ್ನು ನಿರ್ಮಿಸಿ | ಶುದ್ಧ ಕುಡಿಯುವ ನೀರಿನ ಘಟಕವನ್ನು 
3 ವರ್ಷವಾಗಿದ್ದರೂ ಸಹ ಇನ್ನೂ ನೀರಿನ ಘಟಕವನ್ನು | ಮಾರ್ಚ್‌-2018 ರಲ್ಲಿ ನಿರ್ಮಿಸಿದ ದಿನದಿಂದಲೇ 
ಚಾಲನೆ ಮಾಡದಿರುವುದಕ್ಕೆ ಕಾರಣವೇನು; (ಸಂಪೂರ್ಣ | ಚಾಲನೆಗೊಳಿಸಲಾಗಿರುತ್ತದೆ ಮತ್ತು ಪ್ರಸ್ತುತ 
ಮಾಹಿತಿ ನೀಡುವುದು) ಸುಸ್ಲಿತಿಯಲ್ಲಿರುತ್ತದೆ. 

ಇ) | ಶುದ್ಧ ಕುಡಿಯುವ ನೀರಿನ ಘಟಕವನ್ನು ನೋಡಿಕೊಳ್ಳುವ 


ಉಸ್ತುವಾರಿಯನ್ನು ಯಾರಿಗೆ ನೀಡಲಾಗಿದೆ; ಹಾಗೂ 
ಘಟಕವು ಹಾಳಾಗಿರುವುದು ಸರ್ಕಾರದ 
ಗಮನಕ್ಕೆ ಬಂದಿದೆಯೇ; ಹಾಗೂ ಬಂದಿದ್ದಲ್ಲಿ ತಪ್ಪಿತಸ್ಥರ 
ವಿರುದ್ಧ ಯಾವ ಕ್ರಮ ಕೈಗೊಳ್ಳಲಾಗಿದೆ; 


ಸಂಪೂರ್ಣ 


ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಪ್ರಸ್ತುತ ಶ್ರೀ ಬೆಳ್ಳಿ 
ಬೆಟ್ಟು ಹೆಂಜಾರೆಡ್ಡಿ ಕೃಷ್ಣಾರೆಡ್ಡಿರವರಿಂದ ಕಾರ್ಯಚರಣೆ 


ಮತ್ತು ನಿರ್ವಹಣೆ ಮಾಡಲಾಗುತ್ತಿದ್ದ, ಪ್ರಸ್ತುತ 
ಸುಸ್ಪಿತಿಯಲ್ಲಿರುತ್ತದೆ.  ಜುಲೈ-2019 ರಲ್ಲಿ ಸಿಡಿಲು 


ಬಡಿದು ಮೋಟಾರ್‌ ಮತ್ತು ಕಾಯಿನ್‌ ಬಾಕ್ಸ್‌ ಹಾಳಾಗಿದ್ದು 
ದುರಸ್ಥಿಪಡಿಸಿ ಘಟಕವನ್ನು ಚಾಲನೆಗೊಳಿಸಲಾಗಿರುತ್ತದೆ. 


ಘಟಕವು ಸಂಪೂರ್ಣವಾಗಿ ಹಾಳಾಗಿರುವುದಿಲ್ಲ. 


ಶುದ್ಧ ಕುಡಿಯುವ ನೀರಿಗಾಗಿ ಕಾಡೇನಹಳ್ಳಿಯಿಂದ 
ಕದಲಗೆರೆ ಹೂಗುತ್ತಿರುವುದು ಸರ್ಕಾರದ ಗಮನಕ್ಕೆ 


ಬಂದಿದೆಯೇ; ಹಾಗಿದ್ದಲ್ಲಿ, ಯಾವಾಗ 
ಪ್ರಾರಂಭಿಸಲಾಗುವುದು? (ಸಂಪೂರ್ಣ ಮಾಹಿತಿ 
ನೀಡುವುದು) 


ಸದ್ಯದ ಪರಿಸ್ಥಿತಿಯಲ್ಲಿ ಸದರಿ ಘಟಕವು ಚಾಲನೆಯಲ್ಲಿದ್ದು 
ಜನರು ಶುದ್ಧ ಕುಡಿಯುವ ನೀರನ್ನು ಈ ಘಟಕದಿಂದಲೇ 
ತೆಗೆದುಕೊಳ್ಳುತ್ತಿದ್ದಾರೆ. 


ಸಚಿವರು 


ಸಂ:ಗ್ರಾಕುನೀ&ನೈಇ 31 ಗ್ರಾನೀಸ(4)2021 


ಸು 


(ಕ್ರೆ.ಪ್‌. ಈಶ್ವರಪ್ಪ) 


ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ 


